ಕರ್ನಾಟಕ ಪಿಧಾನ ಪರಿಷತ್ತು" 


MR 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ವಿಷಯ 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚೆವರು 


2009 

ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ (ವಿಧಾನಸಭೆಯಿಂದ 
ಚುನಾಯಿತರಾದವರು) . _ 

ಬೀದರ್‌ ಜಿಲ್ಲೆಯ ಕೋಟೆಯನ್ನು ಅಭಿವೃದ್ಧಿಪಡಿಸುವ ಕುರಿತು. 
27.03.2020 

ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಪಕ್ನೆ 


— 


ಉತ್ತರ 


ಬೀದರ್‌ 
ಅಭಿವೃದ್ಧಿ 
ಸರ್ಕಾರದ ಗಮನಕ್ಕೆ 
(ವಿವರ ನೀಡುವುದು) 


ಜಿಲ್ಲೆಯ ಕೋಟೆಯನ್ನು 
ಪಡಿಸುತ್ತಿರುವುದು 


ಬಂದಿದೆಯೇ; 


I 


2016-17ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಂತು] 
ಭಾಷಣದಲ್ಲಿ ಬೀದರ್‌ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು 'ರೊ.10.00 | 
ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಮಾದರಿ..." ಪ್ರವಾಸಿ ತಾಣಗಳನ್ನಾಗಿ | 
ಅಭಿವ್ನ ೈದ್ಧಿಪಡಿಸಲಾಗುವುದು ವಂದು ಘೋಷಿಸಲಾಗಿರುತ್ತ ದೆ. 


ಸದರಿ ಘೋಷಣೆಯನ್ವಯ ಬೀದರ್‌ ಜಿಲ್ಲೆಯಲ್ಲಿ ರುವ ಬೀದರ್‌ 
ಕೋಟೆಯನ್ನು ರೂ.20.00 ಲಕ್ಷಗಳ ಅಂಬಾಜು"* « ವೆಚ್ಚದಲ್ಲಿ 
ಅಭಿವ, ೈದ್ಧಿ ಪಡಿಸಲು ದಿನಾಂಕ23.042016ರ ಅದೇಶದಲ್ಲಿ ತಾತ್ಮಿಕ 
ಅನುಮೋದನೆಯನ್ನು ನೀಡಲಾಗಿದೆ. 


ಬೀದರ್‌ ಕೋಟೆಯು ಭಾರತೀಯ ಪುರಾತತ್ವ  ಸರ್ವೇಕ್ಸ್‌ಣಾ 
ಇಲಾಖೆಯ ವ್ಯಾಪ್ತಿಗೆ ಬರುವುದರಿಂದ ಸರ್ಕಾರವು ನೀಡಿರುವ ತಾತ್ವಿಕ 
ಅನುಮೋದನೆಯಂತೆ ರೂ.200.00 ಲಕ್ಸಗಳ್‌ ಅಂದಾಜು ಪಟ್ಟಿಯನ್ನು 
ಸಿದ್ದಪಡಿಸಿ ಸಲ್ಲಿಸುವಂತೆ 'ದಿನಾಂಕ:16,05.2017 ಮತ್ತು 04.11.2017 
ಪತ್ರಗಳಲ್ಲಿ ಫೋರಲಾಗಿತ್ತು. - ಆದರೆ, ಭಾರತೀಯ ಪುರಾತತ್ವ 
ಸರ್ಮೇಕೃಣಾ ಇಲಾಖೆ ಅಂದಾಜು ಪಟ್ಟಿ ಸಲ್ಲಿಸಿಲ್ಲದಿರುವುದರಿಂದ, ಸದರಿ 
ಕಾಮಗಾರಿಯನ್ನು ದಿನಾಂಕ:20.07.2019ರ ಆದೇಶದಲ್ಲಿ 
ರದ್ದುಪಡಿಸಲಾಗಿರುತ್ತದೆ. 


fh 


Fe) 


ಬಂದಿದ್ದಲ್ಲಿ K ಈ 
" ನಿರ್ವಹಣ್‌ಯ ರೂಪುರೇಷೆಗಳೇನು; 
ಟೆಂಡರ್‌ ಪ್ರಕಾರ ಈ ಕೋಟೆಯ ಅಳತೆ 
ಎಷ್ಟು; ಟೆಂಡರ್‌ ದರಗಳ ಸಂಪೂರ್ಣ 


ವಿವರ ನೀಡುವುದು; | 


ಇ) 


ಈ ಕೋಟೆ ಅಭಿವೃದ್ಧಿಗಾಗಿ ಇಲ್ಲಿಯವರೆಗೆ 
ಯಾವ ಯಾವ ಲೆಕ್ಕಶೀರ್ಷಿಕೆಗಳಡಿಯಲ್ಲಿ 
ಅನುದಾನ ಮಂಜೂರಾಗಿದೆ; 
ಖರ್ಚಾದ ಹಣ ಹಾಗೂ ಉಳಿಕೆಯಾಗಿರುವ 
ಹಣ ಎಷ್ಟು; 


ಈ) 


ಬೀದರ್‌ ಕೋಟೆ ಅಭಿವೃದ್ಧಿಗೆ ಇನ್ನೂ 
ಬೇಕಾಗಿರುವ ಹಣವೆಷ್ಟು; ಹೆಣ ಬಿಡುಗಡೆ 
ಮಾಡಲು ಸರ್ಕಾರವು ಕೈಗೊಂಡಿರುವ 
ಕ್ರಮವೇನು; ಬಿಡುಗಡೆಗೊಳಿಸುವುದು 
ಯಾವಾಗ: (ವಿವರ ನೀಡುವುದು) 


ಕೋಟೆಯ 


ಅನ್ವಯಿಸುವುದಿಲ್ಲ 


ಕಡತ ಸಂಖ್ಯೆ ಚಓಆರ್‌ 


125 ಟಿಡಿವಿ 2020 


« ಸ 
(ಸಿ.ಟಿ.ರವಿ) 


) ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕತಿ ಹಾಗೂ: 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


